ನಾಟಕದ ಮೂಲಕ ಪ್ರಜಾಪ್ರಭುತೃ್ತದ ಅನ್ನೇಷಣೆ 


ಸನ್ಯುಕ್ತಾ ಸಹಾ ಮತ್ತು ದೇವಿಕಾ ಬೇಡಿ 


ಮೊಘಲರ ದೊರೆ ಅಕ್ಷರ್‌ಗೆ ತನ್ನನ್ನು ಜಟ್ಟರೆ ಬೇರೆ ಯಾರೂ ತನಗೆ 
ಸಮಾನರು ಇಲ್ಲ ಎನ್ನುವ ಭಾವನೆ ತಲೆಯಲ್ಲ ತು೦ಂಬಕೊಂಡಿತ್ತು. ಈ 
ಜಗತ್ತಿನಲ್ಪ್ಲರುವ ಎಲ್ಲಪೂ-ಹುಲ್ತನ ಎಸಳು, ಪರ್ವತ, ಇಟ್ಟಿಗೆ, ನಗರ 
ಸೇರಿದಂತೆ ಎಲ್ಲವೂ ತನ್ನದು ಎಂದುಕೊಳ್ಳಲಾರಂಭಸಿದ! ಒಂದು 
ದಿನ ಸಂಜೆ ಅರಮನೆ ಅಂಗಳದಲ್ಲ ವಾಯುವಿಹಾರ ಮಾಡುತ್ತಿದ್ದಾಗ, 
ದಾರಿಗೆ ಅಡ್ಡಲಾಗಿ ಮಲಗಿದ್ದ ದೊಡ್ಡವಸ್ತುವೊಂದನ್ನು ಎಡವಿ 
ಜೀಳುವುದರಲ್ಲದ್ದ. ನೋಡಿದರೆ, ಆತನೊಬ್ಬ ವೃದ್ಧ ಸಾಧು. ಸಿಟ್ಟಿಗೆದ್ದ 
ರಾಜ, ಆತನನ್ನು ಒದ್ದು ಹೊರಹಾಕಲು ಪ್ರಯತ್ನಿಸಿದ. ಆದರೆ, ಸಾಧು 
ಕೆರಕಲಲ್ಲ. ಇದರಿಂದ ರಾಜನ ಸಿಟ್ಟು ಇನ್ನಷ್ಟು ಹೆಚ್ಚಾಯಿತು ಆ ವೃದ್ಧ 
ಸಾಧು ಜಗತ್ತಿನ ಬಣ್ಣೆ ರಾಜನಿಗೆ ಹೀಗೆ ಹೇಳದ, 'ಠೀ ಜಗತ್ತಿನಲ್ಲ 
ಅಸಂಖ್ಯಾತ ಜನರು ಇದ್ದು. ಮಹಾರಾಜ ಸೇರಿದಂತೆ ಯಾರೂ 
ಮುಂದಿನ ಜನ್ಯಕ್ಕೆ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. 
ಎಲ್ಲರೂ ಈ ಜಗತ್ತಿಗೆ ಪ್ರಯಾಣಿಕರಂತೆ ಬರುತ್ತಾರೆ ಹಾಗು 
ತೆರಳುತ್ತಾರೆ'. ಸಾವಧಾನವಾಗಿ ಆಲೋಚಿಸಿದ ಬಳಕ, ಅಕ್ಷರನಿಗೆ 
ಸಾಧುವಿನ ಮಾತುಗಳಲ್ಲ ಬೆಳಕು ಕಾಣಲಾರಂಭಸಿತು. ಆ ಸಾಧು 
ಮಾರುವೇಶವನ್ನು ತೆಗೆದ. ಆತ ಬೇರೆ ಯಾರೂ ಅಲ್ಲ. ಅಕ್ಷರನ 
ಪ್ರೀತಿಪಾತ್ರ ವಿದೂಷಕ-ಜೀರಬಲ್‌ನಾಗಿದ್ದ!. ಅಕ್ಷರ ಪೆಚ್ಚಾದ. 


ರಂಗಭೂಮಿಯ ನಟ ಸಫ್ಪರ್‌ ಹಶ್ಕಿ ಈ ಕತೆಯನ್ನು ಮಕ್ಕಳ ಕವಿತೆ 
'ದುನಿಯಾ ಸಬ್‌ಕಿ'ಯಾಗಿ ಪರಿವರ್ತಿಸಿದ್ದು, ಸಪ್ಪರ್‌ ಹಪ್ಕಿ ಸ್ಕಾರಕ 
ಟಸ್ಟ್‌ (ಸಹ್‌ಮತ್‌) ಪ್ರಕಟಸಿದ ಇದೇ ಹೆಸರಿನ ಕವನ ಸಂಕಲನದಲ್ಲ 
ಸೇರಿದೆ. ಠ ಸಂಕಲನವು ಆಗಾರು್‌ ಥಿಯೇಟರ್‌ ಟ್ರಸ್ಟ್‌ನ ಬುನಾದಿ 
ಹಾಗು ಮಾರ್ಗದರ್ಶಿಯಾಗಿದೆ. ಇದು ನಾಟಕವನ್ನು ಒಂದು 
ಪ್ರದರ್ಶನ ಪ್ರಕ್ರಿಯೆಯಾಗಿ ಮಕ್ಕಳಗೆ ಮತ್ತು ಹದಿವಯಸ್ಸಿನವರಿಗೆ 
ಬಳಸುತ್ತದೆ. ಪೌರತ್ವ ಎನ್ನುವುದು ಒಂದು ಪ್ರಶ್ನಿಸುವ 
ಪ್ರಕ್ರಿಯೆಯಾಗಿದೆ, ರಂಗದಿಂದಾಚೆಗೂ ಅದೇನಾಗಿರಬೇಕೆಂದು 
ಶೋಧಿಸುವುದಾಗಿದೆ. 


ದುನಿಯಾ ಸಬ್‌ಕಿ ಏಕೆ? 


ವ್ಯಕ್ತಿಯೊಬ್ಬರು ಯಾವುಡೇ ವಿಭಾಗೀಕರಣಕ್ಷೆ ಒಳಗೊಂಡಿರಲ, 
ದೇಶವೊಂದರ ನಿವಾಸಿಯಾಗಿರುವವರು ಹಾಗೂ ಅದು 
ಕೊಡಮಾಡುವ ಹಕ್ಕು ಮತ್ತು ಸವಲತ್ತುಗಳನ್ನು ಅನುಭವಿಸುತ್ತಿರು- 
ವವರು ಆ ದೇಶದ ಪೌರರಾಗಿರುತ್ತಾರೆ. ಎಲ್ಲಾ ಪೌರರಿಗೂ ರಾಜ್ಯವು 
ನ್ಯಾಯ, ಸ್ಥಾತಂತ್ರ್ಯ, ಸಮಾನತೆ ಹಾಗು ಭ್ರಾತೃತ್ವದ ಮೌಲ್ಯಗಳನ್ನು 
ಎತ್ತಿ ಹಿಡಿಯುವಂತೆ ಮಾಡುವ ಕ್ರಿಯಾಶೀಲ ಜವಾಬ್ದಾರಿ 
ಹೊಂದಿರುತ್ತದೆ. ವೈವಿಧ್ಯಮಯ ಅಸ್ಕಿತೆ. ದೃಷ್ಟಿಕೋನ ಹಾಗು 
ಆಸಕ್ತಿಗಳನ್ನು ಹೊಂದಿರುವ ಸಮಾಜದಲ್ಲ ಸಂವಾದದಿಂದ ಮಾತ್ರ 
ಸಕಾರಾತ್ಯಕ ಕ್ರಿಯೆ ಸಾಧ್ಯವಿದೆ. ಸಂವಾದವು ಪರಿಣಾಮಕಾರಿ 
ಆಗಬೇಕಾದರೆ. ವ್ಯಕ್ತಿಗಳ ಮತ್ತು ಸಮುದಾಯದ ಕಲ್ಪನೆ. 
ಕುತೂಹಲ ಹಾಗು ತಾರ್ಕಿಕ ಚಿಂತನೆಯನ್ನು ಹೋಷಿಸುವ 
ಅವಕಾಶವಿರಬೇಕು. ರಂಗಭಾಷೆಯ ಮೂಲಕ ಅಂಥ 
ಅವಕಾಶಗಳನ್ನು ಸೃಷ್ಟಿಸುವುದು ಆಗಾರು್‌ನ ಉದ್ದೇಶ. 


ದಮನಿಯಾ ಸಬ್‌ಕ 2೦1೦ರಲ್ಲ ನಾವು ಸೃಷ್ಟಿಸಿದ ಮೊದಲ ನಾಟಕ. 
ಆಗಿನ್ನೂ ಆಗಾರು್‌ ಒಂದು ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿರಅಲ್ಲ. 
ಶೇ ನಾಟಕವನ್ನು ರಂಗಶಿಕ್ಷಣದ ಭಾಗವಾಗಿ ಪ್ರದರ್ಶಿಸತೊಡಗಿದ 
ನಂತರ ನಟರ ಕತೆಗಳು ಬದಲಾಗುತ್ತಲೇ ಇದ್ದುದರಿಂದ 
ಪ್ರತಿಯೊಂದು ಬಾರಿಯೂ ನಾಟಕ ಹೊಸತನದಿಂದ ಕೂಡಿರುತ್ತಿತ್ತು. 
ಪ್ರತಿಬಾರಿಯೂ ನಟರು ಆ ಕ್ಷಣದಲ್ಲ ಅವರ ಬದುಕಿಗೆ ಪ್ರಸ್ತುತವಾದ, 
ವೈಯಕ್ತಿಕ ಕಥನಗಳನ್ನು ತರುತ್ತಿದ್ದರು. ಆನಂತರ ನಾಟಕಗಳು 
ವ್ಯಕ್ತಿಗಳ ಧ್ವನಿಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗು 
ಇತರರೊಂದಿಗೆ ಹಂಚಿಕೊಳ್ಳುವ ಮಾರ್ಗವಾಗಿ ಬದಲಾದವು. ಈ 
ರೀತಿಯ ಕ್ರಿಯಾಶೀಲತೆಯು ಸಕ್ರಿಯ ಪೌರರಾಗುವತ್ತ ಸಂವಾದ 
ಆರಂಭಸುವ ಧೈರ್ಯದ ನಡೆಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲ. ಈ 
ನಾಟಕವನ್ನು ಹಲವು ಯುವಜನರೊಂದಿಗೆ ಸೇರಿ ವಿಭನ್ನು 
ಸಂದರ್ಭಗಳನ್ನು ಮರುಸ್ಕಷ್ಟಿಸಿದ್ದೇವೆ. ಇಂಥ ಏಳರಿಂದ ಹತ್ತು ದಿನ 
ನಡೆಯುವ ಕಾರ್ಯಾಗಾರಗಳಲ್ಲ ದುನಿಯಾ ಸಬ್‌ಕಿಯ ಹಲವು 
ಹೊಸ ಪ್ರಯೋಗಗಳು ಹೊರಹೊಮ್ಮಿವೆ ಹಾಗು ಬೇರೆಬೇರೆ ಮಕ್ಕಳ 
ಪ್ರತ್ಯೇಕ ಕಥೆಗಳಗೆ ಅಭಿವ್ಯಕ್ತಿ ಸಿಕ್ತಿದೆ. 


ಈ ಲೇಖನದಲ್ಲ ನಾವು ನಮ್ಮ ಎರಡು ಅನುಭವಗಳನ್ನು 
ಹಂಚಿಕೊಳ್ಳುತ್ತೇವೆ: ಮೊದಅನದು ಶ್ರೀನಗರದ ದಿಲ್ಲ ಪಜ್ದಕ್‌ 
ಶಾಲೆಯ 7-೨ನೇ ತರಗತಿಯ 4೦ ವಿದ್ಯಾರ್ಥಿಗಳ ಜೊತೆಗಿನ 
ಕಾಂಶಾಗಾರ (2೦17) ಹಾಗೂ ಮತ್ತೊಂದು ಶೇಖ್‌ 
ಸರಾಂ್‌ರ್‌/ಬಕಿೀ ಗ್ರಾವು (ವಲಸೆ ಬಂದವರು ಹೆಚ್ಚು 
ಸಂಖ್ಯೆಯಲ್ಲಿರುವ. ಜನದಟ್ಟಣೆಯ ನಗರ ಪ್ರದೇಶ)ದ ಸಮುದಾಯ 
ಗ್ರಂಥಾಲಯ ಯೋಜನೆಯ ೨-12 ವರ್ಷ ವಯಸ್ಸಿನ 18 ಮಕ್ಕಳ 
ಜತೆಗಿನ ಅನುಭವ (2೦18). 


ಉಪಕ್ರಮದ ಆರಂಭ: 


ಶ್ರೀನಗರದ ಗುಂಪು ತಮ್ಮ ಶಾಲೆಯಲ್ಲ ಕಲೆಗೆ ಹೆಚ್ಚು ಪ್ರಾಧಾನ್ಯ 
ನೀಡಿತ್ತು. ಇಲ್ಲ ನಾವು ಪರಪ್ಪರ ಹೆಸರು ತಿಆದುಕೊಳ್ಳುವ ಮೊದಲೇ 
ಒಟ್ಟಿಗೆ ಆಟ ಆಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಸಿದೆವು. 
ಇದರಿಂದ ನಾವೆಲ್ಲರೂ ಒಬ್ಬರು ಇನ್ನೊಬ್ಬರ ಜೊತೆ ಬೆರೆಯಲು 
ಇರಬಹುದಾದ ಹಿಂಜರಿಕೆಗಳನ್ನು ತೊರೆದೆವು ಮತ್ತು ಆಟವು 
ಹಂಚಿಕೊಳ್ಳುವ ಸಾಧ್ಯಾತೆಗಳಗೆ ದಾರಿ ಮಾಡಿಕೊಟ್ಟ ತು. 
ಇನ್ನೊಂದೆಡೆ. ಶೇಖ್‌ ಸರಾಯಿನ ಸಮುದಾಯ ಗ್ರಂಥಾಲಯದ 
ಸದಸ್ಯರು ಮೂಲಭೂತ ಕಲಾ ಸೌಲಭ್ಯಗಳರುವ ಶೈಕ್ಷಣಿಕ 
ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡುತ್ತಿದ್ದರು. ಕಿರಿದಾದ 
ತಳಮಹಡಿಯನ್ನು ಎಲ್ಲರೂ ಸೇರಿ ಪ್ವಚ್ಛಗೊಳಸಿ, ಎಲ್ಲ ಕ್ರೀಡಾ 
ಚಟುವಟಕೆಗಳಗೆ ಬಕಸಲಾಲಯುತು. ಇದು ಆನಂತರ ಆರಂಭಸಿದ 
ಕಾರ್ಯಾಗಾರದ ವಿಷಯ ಮಾಲೀಕತ್ವದ ಭಾವನೆಯನ್ನು ಎಲ್ಲರಲ್ಲೂ 
ಮೂಡಿಸಿತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


115 


116 


ಒಂದು ಗುಂಪಾಗಿ ಬಂಬಸಿಕೊಳ್ಳಲು ಪ್ರತಿ ಸಭೆಯನ್ನೂ 
ವೃತ್ತಾಕಾರವಾಗಿ ಕುಳಅತುಕೊಳ್ಳುವ ಮೂಲಕ ಆರಂಭಸುತ್ತಿದ್ದೆವು: 
ಇದು ಒಂದು ಕ್ರಮವಾಗಿ ಗುಂಪನ್ನು ಒಟ್ಟುಗೂಡಿಸುವ 
ದಾರಿಯೊಂದನ್ನು ಸೃಷ್ಟಿಸಿತು. ವೃತ್ತಕಾರದಲ್ಲ ಪ್ರತಿಯೊಬ್ಬರೂ 
ಮತ್ತೊಬ್ಬರನ್ನು ನೋಡಬಹುದು ಹಾಗು ತಾವು ಕೂಡ 
ಕಾಣಿಸಿಕೊಳ್ಳುವುದರಿಂದ. ಅದು ಎಲ್ಲರ ಉಪಸ್ಥಿತಿಯುರುವ 
ಸಂಗ್ರಾಹಕದಂತೆ ಆಗುತ್ತದೆ. ವೃತ್ತವು ಪರಸ್ಪರ ಸಂಬಂಧವಿರುವ 
ರಚನೆಯ ಪ್ರತಿಫಲನವಾಗುತ್ತದೆ. ವೃತ್ತದಲ್ಲ ಯಾರೊಬ್ಬರೂ 
ಮುಂದೆ, ಮಧ್ಯದಲ್ಲಿ ಅಥವಾ ಕೊನೆಯಲ್ಲ ಇರುವುದಿಲ್ಲ ಮತ್ತು 
ಎಲ್ಲರ ಸಮ್ಮತಿಯು ಅದಕ್ಕೊಂದು ರೂಪ ಕೊಡುತ್ತದೆ. 


ಸಹ-ಮಾಲಕತ್ವದ ಶೇ ಭಾವನೆಯು ಹದಿವಯಸ್ಥಿನಿಂದಲೂ ಇಂಥ 
ಸಭೆಗಳನ್ನು ನಡೆಸಿಕೊಡುತ್ತಿದ್ದ ಆಗಾರು್‌ನ ರೆಪರ್ಟ್ಕರಿಯ 
ಸದಸ್ಯರಿಂದ ಮರುಸ್ಟಿರೀಕರಿಸಲ್ಪಟ್ಟತು. ಮಕ್ಷಳು / ಹದಿವಯಸ್ಸಿ- 
ನವರು ತಮ್ಮದೇ ವಯಸ್ಸಿನವರೊಂದಿಗೆ ಪ್ರಕ್ರಿಯೆಯೊಂದನ್ನು 
ನಡೆಸುವಾಗ, ಇದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ 
ಅಭಪ್ರಾಯಗಳನ್ನು ಬದಲಾಯುಸುತ್ತದೆ. ಈ ಪ್ರಕ್ರಿಯೆಯಲ್ಲ 
ತಪ್ಪುಗಳನ್ನು ಮಾಡುತ್ತಲೇ. ಆಲೋಚನೆಗಳನ್ನು ಸಂತೋಷದಿಂದ 
ಒಪ್ಪಿಕೊಳ್ಳುವ ಹಾಗು ಅವುಗಳನ್ನು ರೂಪುಗೊಳಸುವ ಸಾಧ್ಯತೆಗಳು 
ಅಧಿಕಗೊಳ್ಳುತ್ತವೆ. ಆ ಮೂಲಕ ಒಂದು ಸಾಮಾನ್ಯ 
ವೇದಿಕೆಯೊಂದು ಹೊರಹೊಮ್ಮುತ್ತದೆ. ಕಾರ್ಯಕ್ರಮದ ಗುಣಮಟ್ಟ 
ಹಾಗು ಆ ಮೂಲಕ ಕಂಡುಕೊಂಡ ಕತೆಗಳು ಕೂಡ ಬದಲಾಗುತ್ತವೆ. 


ಪರಿಶೋಧನೆಗೆ ಉತ್ತೇಜನ: 


ನಾಟಕವು ಒಂದು ಪ್ರಕ್ರಿಯೆಯಾಗಿ ಸೃಷ್ಟಿಯೊಂ೦ದರ ಕಡೆಗೆ ಸಾಗಲು. 
ಹಲವು ಉತ್ತೇಜಕಗಳನ್ನು ಬಳಸಿಕೊಳ್ಳುತ್ತದೆ. ಶ್ರೀನಗರ ಹಾಗು 
ಶೇಖ್‌ ಸರಾಯಿ ಎರಡರಲ್ಲೂ ನಾವು ಸೃಜನಶೀಲ ಪ್ರಕ್ರಿಯೆ- 
ಯೊಂದಿಗೆ ಸಂಧಾನ ನಡೆಸಲು ಪ್ರಶ್ನೆಗಳು ಮತ್ತು ಪಠ್ಯವನ್ನು 
ಬಕಸಿಕೊಂಡೆವು. ಈ ಎರಡೂ ಇತರರ ಅನುಭವಗಳೊಂದಿಗೆ ನಮ್ಮ 
ಅನುಭವಗಳನ್ನು ಸಂಪರ್ಕಿಸಿಕೊಳ್ಳಲು ನಿರ್ದೇಶಿತ ಪ್ರತಿಫಲನದ 
ಚೌಕಟ್ಟನ್ನು ಸೃಷ್ಟಿಸಬಲ್ಲವು. ಇದು ಪರಿಸರವನ್ನು ಅರ್ಥ 
ಮಾಡಿಕೊಳ್ಳುವ ಕಡೆಗೆ ಕುತೂಹಲ/ವಿಚಾರಣೆಗೆ ಅಮುವು 
ಮಾಡಿಕೊಡಲದೆ ಹಾಗು ಸಾಧ್ಯತೆಗಳನ್ನು ಮೀರಿದ ಕಲ್ಲನೆಗಳಗೆ 
ಅವಕಾಶ ನೀಡಲದೆ. ಈ ವಿಚಾರಣೆಯು ಇಂದ್ರಿಯಾತ್ಮಕ 
ಅನುಭವವನ್ನು ಸೃಷ್ಟಿಸುತ್ತದೆ. 


ಇದೇನು ಎಂಬುದಕ್ಕೆ ಪ್ರತಿಕ್ರಿಬುಸಲು ಪ್ರಸ್ತುತ ವಾಸ್ತವವೇನು 
ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ ಮತ್ತು ಅದು 
ವ್ಯಕ್ತಿಗಳು-ಸಮುದಾಯದ ಪ್ರತಿನಿತ್ಯದ ಬದುಕಿನ ಮೇಲೆ ಏನು 
ಪರಿಣಾಮ ಜೀರುತ್ತದೆ ಎನ್ನುವುದನ್ನು ಪ್ರಶ್ನಿಸಬೇಕಾಗುತ್ತದೆ. ಅರ್ಥ 
ಮಾಡಿಕೊಳ್ಳುವಿಕೆ ಮತ್ತು ಪ್ರಪ್ನಿಸುವಿಕೆಗಳು ಒಂದು ಇನ್ನೊಂದನ್ನು 
ಸಮರಗ್ರಗೊಳಸಲು ಅಗತ್ಯವಿರುವಂಥವು. ಮುಕ್ತ ಪ್ರಶ್ನೆಗಳು 
ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಸುತ್ತವೆ. ಏಕೆಂದರೆ, ಅವು 
ವೈವಿಧ್ಯಮಯ ದೃಷ್ಟಿಕೋನ ಹಾಗು ವೈಯಕ್ತಿಕ ಅನುಭವಗಳಗೆ 
ಅವಕಾಶವನ್ನು ಕಲ್ಪಸುತ್ತವೆ. ನಿಷ್ಟಿಯ ದ್ರಹಿಕೆಗಿಂತ ಸಕ್ರಿಯ 
ಪಾಲ್ಗೊಳ್ಳುವಿಕೆಯು ಪ್ರಜಾಸತ್ತಾತೃಕ ಸಂಪ್ರದಾಯಗಳಗೆ ಬುನಾದಿ 
ಹಾಕುತ್ತದೆ. ಹಾಗೆಯೇ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲ ಮಕ್ಕಳ 
ಪಾತ್ರಗಳು ಭನ್ನವಾಗೇನಿರುವುದಿಲ್ಲ. ಅವರ ಪ್ರಶ್ನೆಗಳು. ಧ್ವನಿಗಳು 
ಹಾಗೂ ಕತೆಗಳು ಕೇಕಲ್ಲಡದಿರುವುದೇ ಹೆಚ್ಚು ಹಾಗೂ ಇದರಿಂದ 
ಅವರ ದೃಷ್ಟಿಕೋನಗಳು ನಿರಾಕರಿಸಲ್ಪಡುತ್ತವೆ. ವಯಸ್ಸರ ಜಗತ್ತು 
ಅವರ ಅನುಭವಗಳ ಆಳವನ್ನು ಗೌರವಿಸುವುದಿಲ್ಲ. ಇಂಥ ಕತೆಗಳ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಪ್ರದರ್ಶನದಿಂದ ಅವರ ಧ್ಧನಿಗಳು ವೈವಿಧ್ಯಮಯ ಪ್ರೇಕ್ಷಕರಿಗೆ 
ತಲುಪುತ್ತವೆ. 


ಕತೆಗಳನ್ನು ಅನಾವರಣಗೊಳಸುವ ಪ್ರಕ್ರಿಯೆಯು ನಮಗೆ 
ಪ್ರಶ್ನೆಗಳನ್ನು ರೂಪಿಸುವ ಕ್ರಿಯೆಯ ಮೂಲಕ ಆಗಲದೆ. ಈ 
ಪ್ರಶ್ನೆಗಳು ನಮ್ಮದೇ ಕತೆಯೊಳಗೆ ನಮಗೆ ದಾರಿ ಮಾಡಿಕೊಡುತ್ತವೆ 
ಹಾಗು ಇನ್ನಿತರರ ಕತೆಗಳ ಜೊತೆಗೆ ಮಾರ್ದನಿ. ಸಾಮ್ಯತೆ, 
ವ್ಯತ್ಯಾಸಗಳು ಹಾಗು ಅಸಮ್ಮತಿಗಳ ಮೂಲಕ ಸಂಪರ್ಕ 
ಕಲ್ಪಸಲವೆ. 


ಇಲ್ಲ ಆಯ್ದೆ ಮಾಡಿಕೊಂಡ ಪಠ್ಯ 'ದಮನಿಯಾ ಸಬ್‌ಕ', ಒಂದು 
ಸುಸಂಬದ್ಧ ಪ್ರಶ್ನೆಯೊಂದನ್ನು ಎತ್ತುತ್ತದೆ - ಈ ಜಗತ್ತು ಎಲ್ಲರಿಗೂ 
ಸೇರಿದೆಯೇ? ಪ್ರತಿಯೊಂದು ಮಗುವಿನ ಉತ್ತರ ಇನ್ನಷ್ಟು ಪ್ರಶ್ನೆಗಳ 
ಸರಪಳಗೆ ದಾರಿ ಮಾಡಿ ಕೊಡುತ್ತದೆ - 'ಎಲ್ಲರಿಗೂ ಸೇರುತ್ತದೆ/ 
ಸೇರುವುದಿಲ್ಲ ಎಂದು ನೀವು ಏಕೆ ಹೇಳುತ್ತೀರಿ? ನಿಮಗೆ 
ಯಾವಾಗಲಾದರೂ ಹೀಗೆ ಭಾವಿಸುವಂಥ ಅನುಭವ ಆಗಿದೆಯಾ?’ 


ಪದ್ಯವು ಉತ್ತೇಜಕವಾಗಿ ಪರಿಣಮಿಸಲದೆ, ವೈಯಕ್ತಿಕ ಕತೆಗಳು 
ಹೊಮ್ಮಲು ಅವಕಾಶವೊಂದನ್ನು ಸೃಷ್ಟಿಸಆದೆ. ಮಕ್ಕಳ 
ಅನುಭವಗಳು ವೈವಿಧ್ಯಮಯವಾಗಿರಅದ್ದು ಮತ್ತು ಅದರ ಮುಖ್ಯ 
ಪ್ರಶ್ನೆಗಳಂದ ಪಠ್ಯವು ಪ್ರತಿಯೊಬ್ಬರ ವಿಚಾರಣೆಗೆ ಸಾಧ್ಯತೆಗಳನ್ನು 
ತೆರೆಯಲದೆ. ಈ ಕತೆಗಳನ್ನು ಹಂಚಿಕೊಂಡಾಗ ಒಂದೇ ಬಗೆಯ 
ಪ್ರಶ್ನೆಗಳಂದ ಅದು ಸಾಮುದಾಯಿಕ ಪ್ರಜ್ಞೆಯೊಂದನ್ನು 
ಸೃಷ್ಟಿಸುತ್ತದೆ. ಈ ಸಾಮುದಾಯಿಕ ಪ್ರಜ್ಞೆಯೇಕೆ ಹೊಮ್ಮುತ್ತದೆ? 
ತದ್ವಿರುದ್ಧವಾಗಿ, ನಾವು ಈ ಜಗತ್ತಿಗೆ ಸೇರಿದವರಲ್ಲ ಎಂಬ 
ಭಾವನೆಯನ್ನು ಮೂಡಿಸುವ ಅನುಭವಗಳ ಸಾಮಾನ್ಯತೆಯನ್ನು 
ಸೃಷ್ಟಿಸಿದ ಬೃಹತ್‌ ವ್ಯವಸ್ಥೆ ಯಾವುದು? 


ಈ ಕವನವು 'ಠೇ ಜಗತ್ತು ಎಲ್ಲರಿಗೂ ಸೇರಿದೆ ಇಲ್ಲವೇ ಯಾರಿಗೂ 
ಸೇರಿಲ್ಲ' ಎನ್ನುವ ಹೇಳಆಕೆಯ ಮೇಲೆ ನಿಂತಿದೆ. ಇದು ಎಲ್ಲರ ಹಕ್ಕನ್ನು 
ಪ್ರತಿಪಾದಿಸುವ ಪ್ರಯತ್ನ ಅಥವಾ ಇದು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ 
ಅಲ್ಲವೇ ಅಲ್ಲ. 


ಸಾಮುದಾಯುಕ ಅವಕಾಶ ಮತ್ತು ಧ್ವನಿ: 


ಸಮುದಾಯದ ಎಲ್ಲ ಸದಸ್ಯರು ಸಹಬಾಳ್ತಿಯ ಮಾರ್ಗಗಳ 
ಮೂಲಾಂಶಗಳ ಬದಲಾವಣೆ. ನಿರಾಕರಣೆ ಹಾಗು ಸೃಷ್ಟಿಯಲ್ಲಿ ತಮ್ಮ 
ಧ್ವನಿಯನ್ನು ಸೇರಿಸಿದಾಗ ಮಾತ್ರ ಸಾಮುದಾಯಿಕ ಚೌಕಟ್ಟು 
ಅಸ್ತಿತ್ತದಲ್ಲ ಇರುತ್ತದೆ. ವ್ಯವಸ್ಥೆಯೊಂದರಲ್ಲ ಒಂದು ಗುಂಪಿನ ಧ್ವನಿ 
ಹಾಗು ಅಭಿವ್ಯಕ್ತಿಗಳು ಉಳದವರನ್ನು ಹತ್ತಿಕ್ಟಿದರೆ, ಅಂಥ 
ವ್ಯವಸ್ಥೆಯು ಸಮುದಾಯದ ಅಭಿಪ್ರಾಯದಿಂದ ದೂರ 
ಸರಿಯುತ್ತದೆ. ಪ್ರಜಾಸತ್ತಾತ್ಮಕ ಆದರ್ಶಗಳು ಒಂದು ಕೊನೆಯಲ್ಲ: 
ಬದಲಾಗಿ, ರಾಜ್ಯ ಮತ್ತು ಅದರ ನಾಗರಿಕರ ನಡುವಿನ ಎಳೆಯುವ 
ತಳ್ಳುವ ನಿರಂತರ ಪ್ರಯಾಣ. ಈ ಎಳೆಯುವ-ತಳ್ಳುವ ವ್ಯವಸ್ಥಿತ 
ವಿಷಯಗಳು ಮತ್ತು ಸಮಷ್ಟಿಯು ಪ್ರತಿಯೊಬ್ಬ ವ್ಯಕ್ತಿಯೊಳಗಿನ 
ಶೋಧನೆಯಿಂದ ಬರುವಂಥವು. ಈ ಶೋಧನೆಯು ಪ್ರಸ್ನುತ 
ವಾಸ್ತವದ ಪರೀಕ್ಷೆ, ಭವಿಷ್ಯದ ಸಾಧ್ಯತೆಗಳ ಊಹೆ ಹಾಗು ಈ 
ಭವಿಷ್ಯದೆಡೆಗಿನ ಪ್ರಯಾಣವಾಗಿದೆ. ಇಂಥ ಹಲವು ಸಾಧ್ಯತೆಗಳ 
ಅಭಿವ್ಯಕ್ತಿಯು ಸಂವಾದ, ಸಾಮಾನ್ಯ ಅಂಶಗಳನ್ನು ಕಂಡು- 
ಕೊಳ್ಳುವ. ಧ್ವನಿಯೆತ್ತುವಿಕೆ ಹಾಗು ಸಂಘರ್ಷಗಳ ಮೂಲಕ 
ಕಾರ್ಯನಿರ್ವಹಿಸಲು ದಾರಿ ಮಾಡಿಕೊಡುತ್ತದೆ. ಇದು ಕೂಡ 
ಪ್ರಜಾಸತ್ತಾತ್ಮಕ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗಳಲ್ಲ ಒಂದು. 


ನಾಟಕವನ್ನು ಆಧರಿಸಿದ ವಿಧಾನಗಳು ಗಡಿಗಳನ್ನು ಮುಂದೆ ತಳ್ಳುವ 
ಪ್ರಚೋದನೆಯನ್ನು ಆಧರಿಸಿರುತ್ತವೆ. ಕಾರ್ಯಾಗಾರದಲ್ಲಿ ತೀೀರ 
ಸಾಮಾನ್ಯ ಹಾಗು ದಿನನಿತ್ಯದ ಘಟನೆಗಳ ಮರುಸೃಷ್ಟಿ ಕೂಡ 
ಹೊಸತನವನ್ನು ಒಳಗೊಂಡಿರುತ್ತದೆ. ಕಲ್ರ್ತತ ಕನ್ನಡಿ ಮುಂದೆ 
ಹಲ್ಲುಜ್ಜುವುದು. ಕೈಯಲ್ಲ ಬಷ್‌ಅನ್ನು ಕಲ್ತ್ಪಸಿಕೊಳ್ಳುವುದು. 
ನಲ್ಲಯಲ್ಲ ಸುರಿಯುವ ನೀರನ್ನು ಊಹಿಸಿಕೊಳ್ಳುವುದು-ಇವೆಲ್ಲವೂ 
ಸಾಮುದಾಂಯಕ ಎಡೆಯಲ್ಲ ಅಸ್ತಿತ್ವದಲ್ಲಿ ಇರುವಂಥವುಗಳಲ್ಲ. ಈ 
ವಿಧಾನದ ಶಬ್ದಸಂಪತ್ತು ತನ್ನೊಳಗೆ ಸವಾಲನ್ನು ಒಳಗೊಂಡಿದೆ. 
ಸವಾಲು ವೈಯಕ್ತಿಕ ವಿಸ್ತರಣಿೆಯಲ್ಲ ಮಾತ್ರ ಇರುವಂಥದ್ದಲ್ಲ: 
ಬದಲಾಗಿ, ಅದನ್ನು ಸಾಮೂಹಿಕವಾಗಿ ಮಾಡಬೇಕೆಂಬ 
ಆಶಯದಲ್ಲದೆ. ಸವಾಲನ್ನು ಹಿದ್ಗಿಸುವುದು ಗುಂಪಿಗೆ ಮಾತ್ರವಲ್ಲ. 
ಸುಗಮಕಾರರಿಗೂ ಅದು ಸವಾಲು. ಅವರು ಈ ಚಾಲನಕ್ರಿಯೆಯಲ್ಲ 
ತಮ್ಮ ಸ್ಥಾನದ ಶಕ್ತಿಯನ್ನು ಗುರುತಿಸಿಕೊಳ್ಳಬೇಕು ಮತ್ತು 
ಗುಂಪಿನಲ್ಲರುವವರು ವೈಯಕ್ತಿಕವಾಗಿ ಹಾಗು ಸಾಮೂಹಿಕವಾಗಿ 
ಏಳಗೆ ಹೊಂದಲು ಸ್ಥಳಾವಕಾಶವನ್ನು ಸೃಷ್ಟಿಸಬೇಕಾಗುತ್ತದೆ. 
ಸುಗಮಕಾರರು ಕೇಳದ ಧ್ದನಿಗಳನ್ನು ಕೇಆಸುವಂತೆ ಅಭಿವ್ಯಕ್ತಿಸಲು 
ಮುಂದೆ ತಳ್ಳುವ ಪಾತ್ರ ವಹಿಸಬೇಕು. ಈ ಪುನರ್ಬಲವು 
ಅಧಿಕಾರಸ್ಥರು ಎಲ್ಲರ ಧನಿಯೂ ಕೇಳಲ್ಲಡುವ ಸಾಮುದಾಲುಕ 
ಅಭವೃದ್ಧಿಗೆ ಅವಕಾಶಗಳನ್ನು ಸೃಷ್ಟಿಸುವ ನಿರೀಕ್ಷೆ ೦ರ 
ಸಾಧ್ಯತೆಯನ್ನು ಇನ್ನಷ್ಟು ತೆರೆಯುತ್ತದೆ. ಆದ್ದರಿಂದ, ಪಠ್ಯದಲ್ಪ್ಲರುವ 
ಅಕ್ಷರನ ಧ್ವನಿಯು ಸುಗಮಕಾರರಿಗೆ ಒಂದು ಸೂಚನೆ (ಹಿದಾಯತ್‌) 
ಆಗಲದೆ. 


ರಂಗಸ್ಥಳದ ಮೇಲೆ ಹಾಗು ಅದರಾಚೆಗೆ: 


ಅಕ್ಟರ್‌ ಮತ್ತು ಬೀರಬಲ್‌ ನಡುವಿನ ಸಂವಾದವು ಹಲವು ವ್ಯಕ್ತಿಗಳು. 
ಗುಂಪುಗಳು ಹಾಗು ಸಮುದಾಯಗಳ ನಡುವಿನ ಮತ್ತು ಎರಡು 
ವಿಳನ್ನ ಭೌಗೋಳಆಕ ಪ್ರದೇಶದ ನಡುವಿನ ವಿಸೃತ ವಿನಿಮಯ 
ಆಗಲದ್ದು, ಸ್ಥಿತ್ಯಂತರದ ಹಲವು ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ. 
ಶ್ರೀನಗರ ಹಾಗು ಶೇಖ್‌ ಸರಾಯಿ ಎರಡೂ ಕಡೆ, ನಾಟಕದ ಅಂತಿಮ 
ಪ್ರದರ್ಶನ ದಿನದಂದು ಪಾಲ್ಗ್ಲೊಂಡಿದ್ದವರ ಜೊತೆಯಲ್ಲ ಪೋಷಕರು 
ಮತ್ತು ಅವರ ಸಮವಯಸ್ಸರು ಹೆಚ್ಚಿನ ಸಂಖ್ಯೆಯಲ್ಲ ಸೇರಿದ್ದರು. 
ಪ್ರೇಕ್ಷಕರು ಹಾಗು ನಟರು ಇಬ್ಬರಿಗೂ ಇದೊಂದು ಭರವಸೆಯ 
ಕ್ಷಣವಾಗಿತ್ತು. ಪ್ರದರ್ಶನವು ನಟರಿಗೆ ಠವರೆಗೆ ಹೇಳದೆ ಉಳದ 
ಕತೆಗಳನ್ನು ಅಭಿವ್ಯಕ್ತಿಗೊಳಸುವ ವಿಶ್ವಾಸದ ಜಗಿತವಾಗಿದ್ದರೆ, 
ತಮಗೆ ಗೊತ್ತಿದ್ದವರ ಈವರೆಗೆ, ಕೇಳದ ಕತೆಗಳಗೆ ಪ್ರೇಕ್ಷಕರು 
ಸಾಕ್ಷಿಯಾಗಿದ್ದರು. ಪ್ರೇಕ್ಷಕರು ಮತ್ತು ನಟರು, ರಂಗಸ್ಸಳದ ಮೇಲೆ 
ತೆರೆದುಕೊಂಡ ಕತೆಗಳ ಬಧ್ಣೆ. ಮಾತಿನಲ್ಲ ವ್ಯಕ್ತಪಡಿಸಲಾಗದ 
ವಿಶ್ವಾಸ ಹೊಂದಿದ್ದರು. ಇಬ್ಬರೂ ಮಾತಿಗೆ ನಿಲುಕದ ರೂಪಾಂತರಕ್ಕೆ, 
ಬದಲಾವಣಿಗೆ ಒಳಗಾದರು. ಇದು ಪ್ರಜಾಸತ್ತಾತ್ಮಕ ಸಂವಾದದ 
ಪ್ರಗತಿಯಾಗಿತ್ತು. 


ಸಮುದಾಯ ದ್ರಂಥಾಲಯ ಯೋಜನೆಯಲ್ಲ (Community 


Library Project) ಮೊದಲ ಬಾರಿಗೆ ತನ್ನ ಮಗಳನ್ನು ರಂಗದ ಮೇಲೆ 
ಕಂಡ ತಾಲು, ಮಗಳು ವಹಿಸಿದ್ದ ಅಂಗಭೇದ ವಿವರಿಸುವ 
ಪಾತ್ರವನ್ನು ಕಂಡು ಆತ್ಮಾವಲೋಕನ ಮಾಡಿಕೊಳ್ಳುತ್ತ ಮನೆಗೆ 
ತೆರಳದಳು. ದಿಲ್ಲ ಪಜ್ದಕ್‌ ಶಾಲೆಯಲ್ಲ ಹೆಚ್ಚನ ವಿದ್ಯಾರ್ಥಿಗಳು. 
ಹೊರಗುಳಸುವ ಇನ್ನೊಂದು ರೂಪವಾದ ಹಾಗು ಅಧಿಕಾರ ಮತ್ತು 
ಬಲದ ಅಸಮಾನತೆಯನ್ನು ತೋರಿಸುವ ಕೀಟಲೆ ಕುರಿತ ಕತೆಗೆ 
ಪ್ರತಿಧ್ಧನಿಸಿದರು. ಎರಡೂ ಕಾರ್ಯಾಗಾರದಲ್ಲ ಪಾಲ್ಗೊಂಡಿದ್ದ ಮಕ್ಕಳು 
ತಮ್ಮ ಕಥೆಗಳೊಡನೆ ಹಾಗು ಅವು ತಮ್ಮ ಮೇಲೆ ಯಾವ ಪ್ರಭಾವ 
ಜೀರಿವೆ ಎಂಬುದರ ಬಗ್ಗೆ ಆತ್ಕಾವಲೋಕನ ನಡೆಸಿದರು. ಈ 
ಕತೆಗಳನ್ನು ಜೊತೆಯಾಗಿ ಹೇಳುವ ಭಾಷೆ ಅವರಿಗೆ ದಕ್ಕಿತ್ತು. ಅವರು 
ಬದುಕುವ ಬಂಯಕೆಂಯುಳಜ್ಞ ವಿಭಿನ್ನ ಕತೆಗಳನ್ನು ವಿಭಿನ್ನ 
ವಾಸ್ತವಗಳನ್ನು ರಂಗದ ಮೇಲೆ ಅಭವ್ಯಕ್ತಿಸಿದ್ದರು. 


ಉಪಸಂಹಾರ 


ನಾಗರಿಕರಾಗುವಿಕೆಯ ಪ್ರಕ್ರಿಯೆಯು ಮತ ಚಲಾವಣಿಯ 
ಹಕ್ಕಿನಿಂದಷ್ಟೇ ಆರಂಭವಾಗುವುದಿಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯ 
ದಿನನಿತ್ಯದ ಬದುಕು ಹಾಗು ಆ ಅನುಭವಗಳೊ್ಣಗೆ ಅವರ 
ತೊಡಗಿಸಿಕೊಳ್ಳುವಿಕೆಬುಂದ ಆರಂಭವಾಗುತ್ತದೆ. ವ್ಯಕ್ತಿಯೊಬ್ಬನ 
ಅಸ್ಕಿತೆಯ ಪ್ರಜ್ಞಾಪೂರ್ವಕ ಪರಿಶೀಲನೆ ಹಾಗು ಅವರಿಗೆ ಮಾತ್ರ 
ಅಂಟಕೊಂಡ ಕತೆಗಳು ಸಕ್ರಿಯ ನಾಗರಿಕತ್ವದ ಆರಂಭ. ಈ 
ಪ್ರಕ್ರಿಯೆಯನ್ನು ಆರಂಭಸಲು ಸಂವಾದ ಮತ್ತು ಪದಗಳು ಮಾತ್ರ 
ಸಾಲುವುದಿಲ್ಲ. ತಮ್ಮ ಅಸ್ಕಿತೆಯನ್ನು ಬೆಳೆಸಿಕೊಳ್ಳುತ್ತಿರುವ ಮಕ್ಕಳು, 
ನಾಟಕದ ಮೂಲಕ ಈಗಾಗಲೇ ಈ ಶೋಧ್‌ನೆಯನ್ನು 
ಆರಂಭಸಿದ್ದಾರೆ. ಸಂಕೀರ್ಣ ವಾಸ್ತವದ ಅರ್ಥವನ್ನು ಈ 
ನಾಟಕಕ್ರಿಯೆಯ ಮೂಲಕ ಕಂಡುಕೊಳ್ಳುತ್ತಾರೆ. ಮಗುವಿನ 
ಜಗತ್ತಿನಲ್ಲ ಕತೆಗಳು ಚಲನಶೀಲವಾಗಿರುತ್ತವೆ ಮತ್ತು ಅವುಗಳನ್ನು 
ಬದಲಸುವ ಸಾಧ್ಯತೆಗಳು ಇರುತ್ತವೆ. ನಾಟಕವನ್ನು ಆಧರಿಸಿದ 
ವಿಧಾನಗಳು ಕ್ರೀಡೆ ಹಾಗು ನಿರ್ದೇಶಿತ ಶೋಧನೆಯನ್ನು 
ಸಾಧನವಾಗಿ ಬಳಸಿಕೊಂಡು, ಕತೆಗಳ ಮೂಲಕ ಅಗೋಚರ 
ಮುಖವನ್ನು ನೋಡಲು ಮಕ್ಕಳಗೆ ನೆರವಾಗುತ್ತವೆ. ಕತೆಗಳನ್ನು 
ಸೃಷ್ಟಿಸುವ ಪ್ರಕ್ರಿಯೆಯು ಅನೇಕ ದೃಷ್ಟಿಕೋನಗಳನ್ನು ಗೋಚರಕ್ಕೆ 
ತರುತ್ತದೆ. ರಂಗದಲ್ಲ ಪ್ರದರ್ಶನ ನೀಡುವಿಕೆಂಯು 
ಆಲೋಚನೆಗಳನ್ನು ಕ್ರಿಯಾಶೀಲಗೊಳಸುತ್ತದೆ: ಪ್ರತಿದಿನದ 
ಜೀವನದಲ್ಪ ಉದ್ದೇಶಪೂರ್ವಕ ಕ್ರಿಯೆಯ ಸಾಧ್ಯತೆಗಳನ್ನು 
ಊಹಿಸಿಕೊಳ್ಳಲು ಪ್ರದರ್ಶನಕಾರರಿಗೆ ನೆರವಾಗುತ್ತದೆ. ಆಶಿಸಿದ 
ವಾಸ್ತವವನ್ನು ರೂಪಿಸಿಕೊಳ್ಳುವಲ್ಲ ಇಂಥ ಕ್ರಿಯೆಯು ಮೊದಲ ಹೆಜ್ಜೆ 
ಆಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


117 


ಸನ್ಯುಕ್ತಾ ಸಹಾ, ಆಗಾರ ಥಿಯೇಟರ್‌ ಟ್ರಸ್ಟ್‌ನ ಸಂಸ್ಥಾಪಕಿ ಮತ್ತು ಆಪ್ಪಯುಕ ರಂಗಭೂಮಿಯಲ್ಲ ವೃತ್ತಿನಿರತೆ. 
ರಂಗಭೂಮಿ. ಸಾಮಾಜಕ ಕಾರ್ಯ ಮತ್ತು ಮಾನಸಿಕ ಆರೋಗ್ಯ-ಸೌಬ್ಯೂದ ನಡುವಿನ ಸಂಬಂಧಗಳ ಬಣ್ದೆ ಕುತೂಹಲ. 


ಇಮೇಲ್‌: sanyuktha@aagaaztheatre.org 


ದೇವಿಕಾ ಬೇಡಿ, ದಿಲ್ಲಯಲ್ಲ ನೆಲೆಸಿರುವ ಕಲಾ ಶಿಕ್ಷಕಿ ಹಾಗು ಸುಗಮಗಾರ್ತಿ. ಸಮುದಾಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲ ಮಕ್ತಳು 
ಮತ್ತು ಯುವಜನರ ಜೊತೆಗೆ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಅವರು ಕಲೆಯನ್ನು ನಾನಾ ಅವಕಾಶಗಳಲ್ಲ 
ಬಳಸಿಕೊಂಡು. ವ್ಯಕ್ತಿಯು ಪ್ರಯಂನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಇನ್ನಷ್ಟು ಉದ್ದೇಶಪೂರ್ವಕ ಹಾಗು 
ಪ್ರಜ್ಞಾಪೂರ್ವಕ ಕ್ರಿಯೆಯಲ್ಲ ತೊಡಗಿಸಿಕೊಳ್ಳಬಹುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. 
ಇಮೇಲ್‌: devika@ aagaaztheatre.org 


ಅಮುವಾದ: ಮಾಧವ ಐತಾಳ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


118 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


